ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 84 (785) 
ಸದಸ್ಯರ ಹೆಸರು ಡಾ. ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 20.12.2021 
ಉತ್ತರಿಸಬೇಕಾದವರು ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರ 


(ಅ) 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆ 
ಸಲ್ಲಿಸುತ್ತಿರುವ ಸಹ ಪ್ರಾಧ್ಯಾಪಕರಿಗೆ ಯು.ಜಿ.ಸಿ. 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಹ 
ಪ್ರಾಧ್ಯಾಪಕರುಗಳಿಗೆ ಯು.ಜಿ.ಸಿ. ನಿಯಮಾನುಸಾರ ಪ್ರಾಧ್ಯಾಪಕ 


ನಿಯಮಾನುಸಾರ ಪ್ರಾಧ್ಯಾಪಕ ಹುದ್ದೆಗೆ ಹುದ್ದೆಗೆ ಪದೋನ್ನತಿಗಾಗಿ ಒಟ್ಟು 516 ಅರ್ಜಿಗಳು 
ಪದೋನ್ನತಿಗಾಗಿ ಎಷ್ಟು ಅರ್ಜಿಗಳು ಬಂದಿವೆ; ಸ್ವೀಕೃತಗೊಂಡಿರುತ್ತದೆ. 

(ಆ) | ಅರ್ಜಿಗಳು ಬಂದಿದ್ದಲ್ಲಿ, ಪದೋನ್ನತಿ ನೀಡಲು | ಪ್ರಾಧ್ಯಾಪಕರ ಹುದ್ದೆಗೆ ಪದೋನ್ನತಿಗಾಗಿ ಸ್ವೀಕೃತವಾಗಿರುವ 

ಸರ್ಕಾರ ಏನು ಕ್ರಮಕೈಗೊಂಡಿದೆ; ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಸಹ ಪ್ರಾಧ್ಯಾಪಕರುಗಳಿಗೆ 

ವಿಷಯವಾರು ಸಂದರ್ಶನಕ್ಕಾಗಿ ದಿನಾಂಕವನ್ನು ನಿಗಧಿಪಡಿಸಿ, 


ಈಗಾಗಲೇ 09 ವಿಷಯಗಳಲ್ಲಿ ಒಟ್ಟು 37 ಸಹ ಪ್ರಾಧ್ಯಾಪಕರುಗಳಿಗೆ 
ಸಂದರ್ಶನವನ್ನು ಆಯುಕ್ತರ ಹಂತದಲ್ಲಿ ನಡೆಸಲಾಗಿರುತ್ತದೆ. 


E 


SS 
ಈಗಾಗಲೇ ಹಲವಾರು ವರ್ಷಗಳು ಸೇವೆ ಸಲ್ಲಿಸಿ 


ನಿವೃತ್ತಿ ಹಂತದಲ್ಲಿರುವ ಸಹ ಪ್ರಾಧ್ಯಾಪಕರು 
ಪ್ರಾಧ್ಯಾಪಕರಾಗಿ ಪದೋನ್ನತಿ ಹೊಂದದೆ ನಿವೃತ್ತಿ 
ಹೊಂದುವುದು ಸರಿಯಾದ ಕ್ರಮವೇ? 
(ವಿವರಿಸುವುದು) 


ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ 

ಕಾಲೇಜುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಸಹ ಪ್ರಾಧ್ಯಾಪಕರುಗಳಿಗೆ 
ಮೊಟ್ಟ ಮೊದಲನೇ ಬಾರಿಗೆ ಪ್ರಾಧ್ಯಾಪಕರ ಹುದ್ದೆಗೆ ಪದೋನ್ನತಿ 
ನೀಡುತ್ತಿದ್ದು, ಈಗಾಗಲೇ 09 ವಿಷಯಗಳಲ್ಲಿ ಸಂದರ್ಶನವನ್ನು 
ನಡೆಸಲಾಗಿದ್ದು, ಉಳಿದ ವಿಷಯಗಳಿಗೆ ನಿಯಮಾನುಸಾರ ಅರ್ಹ 
ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಲು ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


ಯು.ಜಿ.ಸಿ. ಮಾರ್ಗಸೂಚಿಗಳನ್ವಯ ನಿಯಮಾನುಸಾರ 
ಅರ್ಹರಿರುವ ಸಹ ಪ್ರಾಧ್ಯಾಪಕರುಗಳಿಗೆ ಪ್ರಾಧ್ಯಾಪಕರ ಹುದ್ದೆಗೆ 
ಪದೋನ್ನತಿ ನೀಡುವ ಪ್ರಕ್ರಿಯೆ ಜಾರಿಯಲ್ಲಿದ್ದು, ವೃತ್ತಿ ಪದೋನ್ನತಿಗೆ 
ಅರ್ಹರಿರುವ ಅಭ್ಯರ್ಥಿಗಳಿಗೆ ಅವರ ಅರ್ಹತಾ ದಿನಾಂಕಕ್ಕೆ ಪರಿಗಣಿಸಿ 
ಪ್ರಾಧ್ಯಾಪಕರ ಹುದ್ದೆಗೆ ವೃತ್ತಿ ಪದೋನ್ನತಿ ನೀಡಲಾಗುವುದು. 


ಇಡಿ 230 ಡಿಸಿಇ 2021 


(ಡಾ. ಅಶ್ವ ರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


